ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಕೃಷಿ ವಿಮಾ ಯೋಜನೆಯ ಬಗ್ಗೆ 


ಶ್ರೀ ಕಾಂತರಾಜು (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) - 


259 (386) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಅಂದರೇನು ; ಇದನ್ನು ರಾಜ್ಯದಲ್ಲಿ ಯಾವಾಗಿನಿಂದ ಯಾರ 
ಸಹಯೋಗದೊಂದಿಗೆ ಜಾರಿಗೆ ತರಲಾಗಿದೆ ; ಇದರ ವ್ಯಾಪ್ತಿಯಲ್ಲಿ ಬರುವ ಬೆಳೆಗಳಾವುವು ; (ಜಿಲ್ಲಾವಾರು 
ವಿವರವಾದ ಮಾಹಿತಿ ನೀಡುವುದು) 


(ಆ) 2018-19ರ೦ದ 2020-21 ವರ್ಷಗಳಲ್ಲಿ ಎಷ್ಟು ರೈತರು ಕೃಷಿ ವಿಮಾಯೋಜನೆಯಲ್ಲಿ 
ನೊಂದಾಯಿಸಿಕೊಂಡಿದ್ದಾರೆ ; ಇವರು ವಿಮಾ ಕಂಪನಿಗೆ ಪಾವತಿಸಿರುವ ಹಣ ಎಷ್ಟು ; ರೈತರು ಈ 
ವಿಮೆಯಿಂದ ಪಡೆದ ಹಣ ಎಷ್ಟು ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಇ) ಕಳೆದ 3 ವರ್ಷಗಳಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ಹಾಗೂ ತುರುವೇಕೆರೆ ತಾಲ್ಲೂಕಿನ ಎಷ್ಟು ರೈತರು 
ಕೃಷಿ ವಿಮಾ ಯೋಜನೆಯಲ್ಲಿ ನೊಂದಾಯಿಸಿಕೊಂಡಿದ್ದಾರೆ ; ಇವರು ವಿಮಾ ಕಂಪನಿಗೆ ಪಾವತಿಸಿರುವ 
ಹಣ ಎಷ್ಟು ; ಈ ವಿಮೆಯಿಂದ ಎಷ್ಟು ಜನ ರೈತರಿಗೆ ಹಣ ಬಂದಿದೆ ? (ರೈತರ ಹೆಸರು, ವಿಳಾಸದೊಂದಿಗೆ 
ಹೋಬಳಿವಾರು ಮಾಹಿತಿ ನೀಡುವುದು) 


